ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಗೋಮಾಳ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿರುವವರ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಕೂರ (ಶಿಕ್ಷಕರ ಕ್ಷೇತ್ರ) - 


1178 (1325) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಗೋಮಾಳ ಮಂಜೂರಾತಿಯನ್ನು ಮಾಡುವವರು ಯಾರು ಮತ್ತು ಮಂಜೂರಾತಿಗೆ ನಿಗದಿಪಡಿಸಿರುವ 
ಮಾನದಂಡಗಳೇನು; (ವಿವರ ನೀಡುವುದು) 


(ಆ) ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲ್ಲೂಕು ಸೋಂಪುರ ಹೋಬಳಿ ವ್ಯಾಪ್ತಿಯ 
ಗ್ರಾಮಗಳಲ್ಲಿ ಗೋಮಾಳ ಮಂಜೂರಾತಿಗೆ ಅರ್ಜಿ ಹಾಕಿಕೊಂಡಿರುವವರ ಹೆಸರು ಮತ್ತು ಗ್ರಾಮವಾರು 
ಐವರ ನೀಡುವುದು; 


(ಇ) ಸೋಂಪುರ ಹೋಬಳಿಯ ಕಾಸರಘಟ್ಟಿ ಗ್ರಾಮದಲ್ಲಿ ಗೋಮಾಳ ಅಥವಾ ಸರ್ಕಾರಿ ಭೂಮಿಯನ್ನು 
ಒತ್ತುವರಿ ಮಾಡಿಕೊಳ್ಳಲಾಗಿದೆಯೇ; ಇದ್ದಲ್ಲಿ ಒತ್ತುವರಿ ಮಾಡಿಕೊಂಡಿರುವವರ ಹೆಸರು, ವಿಸೀರ್ಣವಾರು 
ವವರ ನೀಡುವುದು; 


(ಈ) ಇದ್ದಲ್ಲಿ, ಈ ಒತ್ತುವರಿಯನ್ನು ತೆರವುಗೊಳಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


